ಕರ್ನಾಟಕ ವಿಧಾನ ಪರಿಷತ್ತು 


145 ನೇ ಅಧಿವೇಶನ 2021 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ. » 342 

ಮಾನ್ಯ ಸ ಸದಸ್ಯ ರ ಹೆಸರು : ಶ್ರೀ. ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ 
ಉತ್ತರಿಸುವ je ; 15-12-2021 

ಉತ್ತರಿಸುವ ಸಚಿವರು : ಮಾನ್ಯ ಲೋಕೋಪಯೋಗಿ ಸಚಿವರು 


PRAMC ಕಾರ್ಯ 


ಲೋಕೋಪಯೋಗಿ ಇಲಾಖೆಯ 


ವ್ಯಾಪ್ತಿಯಲ್ಲಿ 


ರಾಜ್ಯದ ್ಯ .ಐ.ಐಂ೦.ಸಿ ] 
ಅಡಿಯಲ್ಲಿ ರೂಪಿಸಿರುವ ಕಾರ್ಯಕ್ರಮ 
ಗಳು ಯಾವುವು ಮತ್ತು ಈ 
ಯೋಜನೆಗಳ ತಯಾರಿ 
ಅನುಷ್ಠಾನಗೊಳಿಸಲು ಸಂಸ್ಥೆಯಲ್ಲಿರುವ 
ಅಂಗಗಳು ಯಾವುವು; (ಇವುಗಳ 
| ಕಾರ್ಯ ನಿರ್ವಹಣೆ ಮತ್ತು ಆಚರಣೆ 
ಬಗ್ಗೆ ಸಂಪೂರ್ಣ ಮಾಹಿತಿ 
ನೀಡುವುದು) 


€e ಕರ್ನಾಟಕದ ರಸ್ತೆಗಳ ಯೋಜನೆ, ಆಯವ್ಯಯ ಮತ್ತು 
ಕಾರ್ಯಕ್ರಮಗಳ ಯೋಜನೆಗಳನ್ನು ತಯಾರಿಸುವಲ್ಲಿ 
ನೋಡಲ್‌ಘಟಕವಾಗಿ ಕಾರ್ಯ ನಿರ್ವಹಿಸುವುದು. 

೪ ಲೋಕೋಪಯೋಗಿ ಇಲಾಖೆಯಲ್ಲಿ ಯೋಜನೆಗೆ 
ತೆಗೆದುಕೊಳ್ಳುವ ಪ್ರಕ್ರಿಯೆಗಳನ್ನು ತಂತ್ರಾಂಶಗಳ ಮೂಲಕ 
ಉತ್ತಮ ಪಡಿಸುವುದು, 

* ಮಾಹಿತಿ ತಂತ್ರಜ್ಞಾನವನ್ನು ದಕ್ಷವಾಗಿ ಮತ್ತು 
ಪರಿಣಾಮಕಾರಿಯಾಗಿ ಜಾರಿಗೊಳಿಸುವುದು" ಮತ್ತು ಪೂರಕ 
ವ್ಯವಸ್ಥೆಗಳನ್ನು ನಿರ್ಮಿಸುವುದು. 

e ಲಾಖೆಯ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕಾರ್ಯಕ್ರಮ/ 
ತರಬೇತಿ ರೂಪಿಸುವುದು ಮತ್ತು ಜಾರಿಗೊಳಿಸುವುದು. 

« ಜಿಲ್ಲಾ ಮುಖ್ಯ ರಸ್ತೆ ಮತ್ತು ರಾಜ್ಯ ಹೆದ್ದಾರಿಗಳಲ್ಲಿ ರಸ್ತೆ ಸುರಕ್ಷತಾ 
ಕಾಮಗಾರಿಗಳನ್ನು ಕೈಗೊಳ್ಳುವುದು. 

[3 ರಸ್ತೆಗಳ ಸ್ಥಿತಿಗತಿಗಳನ್ನು Road Condition Data Collection 


Vehicle, Falling Weight Deflectometer, Ground | 
Penetration Rader, ಇತ್ಯಾದಿ ಅತ್ಯಾಧುನಿಕ ಉಪಕರಣಗಳನ್ನು 


| ಉಪಯೋಗಿಸಿ ಸಂಗಹಿಸುವುದು. 

| | * ಸೇತುವೆಗಳ ವಸ್ತು ಸ್ಥಿತಿಯನ್ನು Bdge Inspection Vehicle 
| ಉಪಕರಣಗಳನ್ನು ಉಪಯೋಗಿಸಿ ಸಂಗ್ರಹಿಸುವುದು. 

| € ಸಂಗ್ಯಹಿಸಿದ ಮಾಹಿತಿಗಳನ್ನು ಕ್ರೋಡೀಕರಿಸಿ ತಂತ್ರಾಂಶದಲ್ಲಿ 
| 
| 
| 
| 
| 
| 


| 


| 
| 
|] 
W 
| 
| 


ಅಳವಡಿಸುವುದು. 

© Karnataka Road Asset Management System & Highway 
Dೀತsign Manual 4 ತಂತ್ರಾಂಶಗಳನ್ನು ಉಪಯೋಗಿಸಿ ರಸ್ತೆಗಳ 
ಅಬಿವೃದ್ಧಿಗಾಗಿ ವಾರ್ಷಿಕ ಕ್ರಿಯಾಯೋಜನೆಯನ್ನು ತಾಂತ್ರಿಕ 


| ತಳಹದಿಯ ಮೇಲೆ ತಯಾರಿಸುವುದು. 

| € ಇಲಾಖೆಯಲ್ಲಿ ಕೈಗೊಳ್ಳುವ ಎಲ್ಲಾ ತರಬೇತಿ 
| 

| 


| ಕಾರ್ಯಕ್ರಮಗಳನ್ನು ಸಂಯೋಜಿಸುವುದು. 

* ರಸ್ತೆ ಸುರಕ್ಷತಾ ಕಾರ್ಯಗಳ ಕ್ರಿಯಾಯೋಜನೆಯನ್ನು ಸಿದ್ಧಪಡಿಸಿ 
ಕಾರ್ಯಗತಗೊಳಿಸುವುದು. 

ಸುರಕ್ಷ ಬಗ್ಗೆ ಲೋಕೋಪಯೋಗಿ ಇಲಾಖೆಯ ೌಔಸAಖಲC ವತಿಯಿಂದ ರಸ್ತೆ 


| | CE 
| | ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳು | ಸುರಕ್ಷತೆ ಬಗ್ಗೆ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳು: | 
| 


CES SS 
EN p< ಮಗು fo 4 KE A 
Ys poe (ಈ Fe] 3) ಮ ಲ “ne ನ ತನೆ ಬಿ pe 
ಅಸಲಿ ಠ್‌ ಕಾರ್ಯಕ್ರಮಗಳ !(1) 3054-ರಾಜ ಹೆದ್ದಾರಿಗಳು -ರಸಿ ಸುರಕ್ಷತಾ ಕಾಮಗಾಲಗಳ 
ಲಾ [3 
ಣಾ ಕ್‌ ದಳ ನ್‌್‌ _ 
AVA AA UA ಬಹಲ X | 3 ಲ ಎ ಹ್‌ pe ಹಾ 
§ WN ಮ ಅಖ್ಟಲದಿ | (2)  3054-ಜಿಲ್ಲಾ ಮುಖ, ರಸಗಳು -ರಸ್‌. ಸುರಕತಾ 
$ & ವಿ 


| ಸೇತುವೆಗಳ ಪುನಶ್ಲೇತನಗೊಳಿಸಲು | ಅವಶ್ಯಕತೆಯ  ಅನುದಾನಕ್ಕನುಗುಣವಾಗಿ ಸಂಬಂಧಪಟ್ಟ 
| ಗುರುತಿಸಲಾಗಿರುವ ಸೇತುವೆಗಳು | ವಿಭಾಗಗಳಿಂದ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗುವುದು. ! 


| 
|! ಮಾನದಂಡಗಳೇನು; 
\ 


\ 


ವರ್ಷದಲ್ಲಿ ಪರಿಷ್ಠರಣೆಗೊಂಡಿರುತ್ತದೆ; ಪರಿಷ್ಠರಣೆಗೊಂಡಿರುತ್ತದೆ. 
| ಇದರ ಬಗ್ಗೆ ಸರ್ಕಾರ ಕೈಗೊಂಡಿರುವ |« 2020-21ನೇ ಸಾಲಿನ ಆಯವ್ಯಯದಲ್ಲಿ ರಾಜ್ಯವ್ಯಾಪಿ ಏಕರೂಪ 


| 
| 
| 
| 
} 
| 
} 
| 
| 


;€ ಅದರಂತೆ ಸರ್ಕಾರದ ಕಾರ್ಯದರ್ಶಿ. ಲೋಕೋಪಯೋಗಿ ' 
ಯೆ 
[33 


4) 5054- ನಾಲಾ ಬದಿಗಳಲ್ಲಿ ರಸ್ತೆ ಸುರಕ್ಷತಾ ಮತ್ತು! 
ಬ್ಯಾರಿಕೇಡಿಂಗ್‌ ಸುಧಾರಣೆ ಕಾಮಗಾರಿಗಳು 


| 
| 
ನೀಲ್ಪಂಡ ರಸ್ತೆ ಸುರಕ್ಷತಾ ಕಾಮಗಾರಿಗಳ ಡಿ.ಪಿ.ಆರ್‌. ಗಳನ್ನು | 
ತಯಾರಿಸಿ ಅವುಗಳಿಗೆ ತಾಂತ್ರಿಕ ಅನುಮೋದನೆ ನೀಡುವುದು. ! 
ತದನಂತರ ಸದರಿ ಕಾಮಗಾರಿಗಳಿಗೆ ಟೆಂಡರ್‌ ಕರೆದು! 
ಗುತ್ತಿಗೆದಾರರನ್ನು ನೇಮಿಸುವುದು ಹಾಗೂ ಕಾಮಗಾರಿಗಳ | 
ಗುಣಮಟ್ಟವನ್ನು ಕಾಪಾಡಲು ಸಮಾಲೋಚಕರನ್ನು ನೇಮಿಸುವುದು | 
ಮತ್ತು ಸದರಿ ಕಾಮಗಾರಿಗಳ ಕಾರ್ಯಗತ ಹಾಗೂ 
ನಿರ್ವಹಣೆಯನ್ನು ಲೋಕೋಪಯೋಗಿ ಇಲಾಖೆಯ | 
ಕಾರ್ಯಪಾಲಕ ಇಂಜಿನಿಯರ್‌ ಮತ್ತು ಸಹಾಯಕ ಕಾರ್ಯಪಾಲಕ | 
ಇಂಜಿನಿಯರ್‌ರವರ ಮುಖಾಂತರ ನಿರ್ವಹಿಸುವುದು. ತದನಂತರ | 
ಸದರಿಯವರು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿ | 
ಕಾಮಗಾರಿಗಳಿಗೆ ಸಲ್ಲಿಸಿದ ಬಿಲ್ಲನ್ನು ಪಾವತಿಸುವುದು. 
ಸರಿಪಡಿಸಾದ  ಕಪ್ಪುಸ್ಥಳಗಳ ಅನುಷ್ಠಾನೋತ್ತರ 
ಅಧ್ಯಯನವನ್ನು PRAMC ವತಿಯಿಂದ ನಡೆಸಲಾಗುತ್ತಿದ್ದು, ಈ 
ಅಧ್ಯಯನವನ್ನು 3 ವರ್ಷಗಳ ಕಾಲ ನಡೆಸಲು ಇಂಜಿನಿಯರಿಂಗ್‌ 
ಕಾಲೇಜುಗಳಿಗೆ ವಹಿಸುವುದು. ಅವರುಗಳಿಂದ ಸ್ಥಳ ಪರಿವೀಕ್ಷಣೆ 
ನಡೆಸಿ 3 ತಿಂಗಳಿಗೊಮ್ಮೆ ಸಲಹೆ ಮತ್ತು ಸುಧಾರಣೆ ಕ್ರಮಗಳ | 
ವರದಿಗಳನ್ನು ಪಡೆದು ಕಾರ್ಯಕ್ರಮ ರೂಪಿಸುವುದು. 


ಅಥವಾ ಪುನರ್‌ ನಿರ್ಮಾಣಕ್ಕೆ ಶಿಫಾರಸು ಮಾಡಲಾಗಿದ. 
~ 


+ Ue 


(ವಿವರಗಳನು ಅನುಬಂಧದಲ್ಲಿ ಲಗತ್ತಸಿದೆ) 


pe 


ದರಪಟ್ಟಿಯನ್ನು ಪ್ರಕಟಿಸುವ ಬಗೆ ಘೋಷಣೆ ಮಾಡಲಾಗಿದೆ. 
ಟ್ರ 
ಇಲಾ 


ಲೋಕೋಪಯೋಗಿ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ, 
“ಏಕರೂಪ ಅಂಗೀಕಾರ ಸಮಿತಿ” ಯನ್ನು ಸೃಜಿಸಲಾಗಿದೆ 


| 


| 


| 
| 
| 


ರಜದಲ್ಲಿ ವಿವಿಧ ಇಂಜಿನಿಯರಿಂಗ್‌ ಇಲಾಖೆಗಳಡಿ ಒಟ್ಟು 32 
ರಪಟ್ಟಿಗಳಿದ್ದು, ಇವುಗಳನ್ನು ಅಧ್ಯಯನ ಮಾಡಿ ವಿಕರೂಪ : 
Rs ತಯಾರಿಸಿಲು “Technical Working : 
Group” ಸೃಜಿಸಲಾಗಿದೆ. i 
ಈ ತಂಡವು ಎಲ್ಲಾ REE ihe. ಅಧ್ಯಯನ ಮಾಡಿದ್ದು, 
ಪ್ರಸ್ತುತ 7 ದರಪಟ್ಟಗಳನ್ನು ತಯಾರಿಸಲಗುತ್ತಿದೆ. 
ಈ ಪೈಕಿ Common Schedule of Rates ದರಪಟ್ಟಿಯಲ್ಲಿ 
ಎಲ್ಲಾ ಇಲಾಖೆಗಳಿಗೆ ಅನ್ವಯವಾಗುವಂತೆ ಮಣ್ಣು ಅಗೆತ, 
ಸಿಮೆಂಟ್‌ ಕಾಂಕ್ರೀಟ್‌, ಸಿಮೆಂಟ್‌ ನ್‌ಸ್ಟೆಂಟ್ಸ್‌ ಲೇಬರ್‌ | 
ವೇಜಸ್‌, ಮೆಟೀರಿಯಲ್‌ ಪ್ರೈಸ್‌, pr ಚಾರ್ಜಸ್‌, " 
ಏರಿಯಾ ಸ್ಥೆಸಿಫಿಕ್‌ ಲೋಡಿಂಗ್‌, ಓವರ್‌ಹೆಡ್‌ ಚಾರ್ಜಸ್‌ | 
4 
ಮುಂತಾದ ಅಂಶಗಳಿಗೆ ದರಗಳನ್ನು” ನಿಗದಿಪಡಿಸಿದ್ದು, ial 
ಆಧಾರದಲ್ಲಿ ಎಲ್ಲಾ ಇಲಾಖೆಗಳ ದರಪಟ್ಟಿಯನ್ನು ತಯಾರಿಸಲು | 
ಕ್ರಮ ವಹಿಸಲಾಗಿದೆ. | 
ರಸ್ತೆ ಮತ್ತು ಸೇತುವೆಗಳ ದರಪಟ್ಟಿಯನ್ನು ತೇಂದ್ರ ಭೂಸಾರಿಗೆ 
ಮಂತ್ರಾಲಯದ ದರಪೆಟ್ರಿಯನ್ನು ಅಧರಿಸಿ ತಯಾರಿಸಿದ್ದು, ' 
j 
ಅಂತಿಮ ಹಂತದಲ್ಲಿರುತ್ತದೆ. 


ಉ) " ಇತ್ತೀಚೆಗೆ ಕೆಟ್ಟಡದ ಸಾಮಗ್ರಿಗಳ 'ಬೆಲೆ`70ಣ-10 ಸ್‌ ಸಾಲಿನ ದರಷ ಯಲ್ಲಿ ಪ್ರ ಸ್ತುತ ಸಿಮೆಂಟ್‌, ಸೀಲ್‌" 
ಏರಿಕೆ ಬಗ್ಗೆ ಎಸ್‌.ಆರ್‌. ದರ ಮತ್ತು ಬಿಟುಮಿನ್‌ ದರಗಳನ್ನು sf ಇಲಕ್ಕೆ ಪರಿಷ್ಕರಿಸಲಾಗಿದೆ. 1% 
' ಪರಿಷ್ಕರಿಸಲು ಸರ್ಕಾರ | | 
; ಯೋಜಿಸಿದೆಯೇ? ' ಮೇಲೆ ಎವರಿಸಿದಂತೆ ರಾಜ್ಯವ್ಯಾಪಿ ಏಕರೂಪ ಡರಪಟ್ಟಿಯನ್ನು | 


ಸಂಖ್ಯೆ. ಲೋಇ E-352 ಇಎಪಿ 2021 


(ಸಿ.ಸಿ. ಪಾಟೀಲ್‌) 
ಲೋಕೋಪಯೋಗಿ ಸಚಿವರು 


Government of Kornataka 


Planning and Road Asset Management Centre (PRAMC) 


Pubic Works Department 


Kameteka 


ರ ಕಾರು 


Re 


Details of Bridges - KOLAR 


lon (Town Drain) 


| 
Jb 


PANNPPRARAPRAAOANN 
AAAEREEPERERAPAPEEER 


j 


EE EE 2121221212184 [ol zlg 
AHH HH HHH EHH HHHHHHHEE 
AHHH HEE EEE EHH 
HHH HHH HH HHH HHH 


IEIEIHIEIEIEIEIE; ತೆ $3 


Government of Karnetake 


Planning and Road Asset Management Centre (PRAMC) 


ka 
pubAc Works Cepartimant 


Kamata 


2 


Be 


es 


ನಾ ರವರ 


Details of Bridges -CH| KKABALLA PURA 


WR 
lll MN ll 


FN 
m 
— 


2/4 HEE 
5/33 |ತ|ತ/ತ/(2 2 2/4 
} be | [ i 


Retsined + Widened 


3 ಸ k) ಬ pS iN 


ait 


ಮ 
Chikballapur 


SH96 Chikballapur 


136.431 
143.136 
51.376 


63.202 
71.517 
79,297 


BR:SH94:G6R20 
BR:SH94:G8A201:63. 
BR; SH94:GBR2O 
OR;:SH94:G8R201:79, 
BR:SHI4:GBAH; 16. 
BR:SHS:$GA4:79.438 
BR:SH96:SGA1:20.535 


SR:SH94:G6R201:51. 
| 17 Jon:us:$GA4:98.293 


BR:SH94:G8R20 
| 18 | BR:SHS:$GA4:75.053 
20 


